ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


484 (497): 

ಶ್ರೀ ಎಸ್‌. ಎಲ್‌. ಭೋಜೀಗೌಡ 
(ಶಿಕ್ಷಕರ ಕ್ಲೇತು) 

10.03.2020 

ಮಾನ್ಯ ನಗರಾಭಿವೃದ್ಧಿ ಸಚಿವರು 


ಪ್ರಶ್ನೆ 


ಉತ್ತರ 


ಅ) 


ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆಯಡಿ 
ಸಾರ್ವಜನಿಕರು ಮಹಾನಗರ ಪಾಲಿಕೆಗಳಿಗೆ 
ಪಾವತಿಸುವ ಆಸ್ಲಿ ತೆರಿಗೆಯಲ್ಲಿ ಶೇ.6ರ 
ಮೊತ್ತವನ್ನು ಗ್ರಂಥಾಲಯ 
ಪ್ರಾಧಿಕಾರಿಗಳಿಗೆ ಪಾವತಿಸಬೇಕಾಗಿದೆಯೇ: 


ಹೌದು. 


ಹಾಗಿದ್ದಲ್ಲಿ, ಮೈಸೂರು ಮಹಾನಗರ 
ಪಾಲಿಕೆಯವರು ವಸೂಲಿ ಮಾಡಿದ 
ಗ್ರಂಥಾಲಯ ಕರವೆಷ್ಟು: ಇದನ್ನು 
ಯಾವುದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ; 
(ವಿವರ ನೀಡುವುದು) 


1997-98 ರಿಂದ 2018-19ನೇ ಸಾಲಿನವರೆಗೆ ಒಟ್ಟು 
ರೂ.3623.55 ಲಕ್ಷಗಳ ಗ್ರಂಥಾಲಯ ಕರವನ್ನು 
ವಸೂಲಿ ಮಾಡಲಾಗಿದೆ. 


2019-20 ನೇ ಸಾಲಿನಲ್ಲಿ ರೂ.42439ಲಕ್ಷಗಳ 
ಗ್ರಂಥಾಲಯ ಕರ ವಸೂಲಿಯಾಗಿದ್ದು, 
ರೂ.405.00 ಲಕ್ಷಗಳನ್ನು ಗ್ರಂಥಾಲಯ 
ಪ್ರಾಧಿಕಾರಕ್ಕೆ ಪಾವತಿಸಲಾಗಿದೆ. ಬಾಕಿ 
ಮೊತ್ತವನ್ನು ಪಾವತಿಸಲು ಸುತ್ತೋಲೆ 
ಹೊರಡಿಸಲಾಗಿದೆ. 


* ರೂ.896.58 ಲಕ್ಷಗಳನ್ನು ಗ್ರಂಥಾಲಯ 
ಪ್ರಾಧಿಕಾರಕ್ಕೆ ಪಾವತಿ ಮಾಡಲಾಗಿದೆ. 

*° ಮೈಸೂರು ನಗರವು ಪಾರಂಪರಿಕ 
ಕ್ನೇತ್ರವಲ್ಲದೆ ಪ್ರೇಕ್ಷಣಿಯ ಸ್ಮಳವಾಗಿದ್ದು 
ಹಾಗೂ ಅತೀ ವೇಗವಾಗಿ ಬೆಳೆಯುತ್ತಿರುವ 
ನಗರವಾಗಿರುವ ದೃಷ್ಟಿಯಿಂದ ನಗರದ 
ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳನ್ನು 
ಒದಗಿಸುವುದು ಮತ್ತು ನಗರದ 
ಸ್ವಚ್ಛತೆಯನ್ನು ಕಾಪಾಡುವುದು ಪಾಲಿಕೆಯ 
ಆದ್ಯ ಕರ್ತವ್ಯವಾಗಿದ್ದು ಸ್ವಚ್ಛತೆ 
ಕಾರ್ಯನಿರ್ವಹಿಸುವ ಪೌರಕಾರ್ಮಿಕರ 
ವೇತನ ಪಾವತಿಸಲು, ಬೀದಿ ದೀಪಗಳ 
ನಿರ್ವಹಣೆ, ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ, 


ಅಭಯ ಕ್ಲಿಪ್ರ ಕಾರ್ಯಪಡೆ, ಕಛೇರಿ ಆಡಳಿತ 
ನಿಯಂತ್ರಣ, ಪಾರಂಪರಿಕ ಕಟ್ಟಿಡಗಳ 
ನಿರ್ವಹಣೆ, ಕುಡಿಯುವ ಬೀರು ಸರಬರಾಜು, 
ಪ್ರಾಣಿ ಜನನ ವಿಯಂತ್ರಣ ಕಾರ್ಯಕ್ರಮ 
ಮತ್ತು ಬೀದಿ ನಾಯಿಗಳ ಸಂರಕ್ಷಣೆ ಹಾಗೂ 


ಬಿಡಾಡಿ ದನಗಳ ನಿಯಂತ್ರಣಕ್ಕಾಗಿ 
ಗ್ರಂಥಾಲಯ ಕರವನ್ನು 
ಉಪಯೋಗಿಸಿಕೊಳ್ಳಲಾಗಿದೆ. 


ಇ) | ಗ್ರಂಥಾಲಯದ ಕರವನ್ನು ಪ್ರತ್ಯೇಕವಾಗಿ 
ಮೀಸಲಿರಿಸದೆ ಅನ್ಯ ವೆಚ್ಚಗಳಿಗೆ 
ಉಪಯೋಗಿಸಿಕೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ, 
ಸರ್ಕಾರ ಯಾವ ಕುಮ ಕೈಗೊಂಡಿದೆ? 


ಹೌದು, ಸರ್ಕಾರದ ಗಮನಕೆ, ಬಂದಿದೆ. 


ರಾಜ್ಯದ ನಗರ ಸ್ನಭೀಯ ಸಂಸ್ಥೆಗಳಲ್ಲಿ 
ಗ್ರಂಥಾಲಯ ಕರವನ್ನು ವಸೂಲು ಮಾಡಿದ್ದರೂ 
ಸಹ ಇದನ್ನು ಗ್ರಂಥಾಲಯ ಇಲಾಖೆಗೆ 
ಪಾವತಿಸದೇ ಅನ್ಯ ಉದ್ದೇಶಗಳಿಗೆ 
ಬಳಸಿಕೊಂಡಿರುವ ಮೊತ್ತವನ್ನು ಎಸ್‌ಎಪ್‌ಸಿ 
ಮುಕನಿಧಿಯಿಂದ ಬಾಕಿ ಇರುವ ಮೊತ್ತವನ್ನು 
ತೀರುವಳಿ ಮಾಡಲು ಸರ್ಕಾರದ ಪತ್ರ ಸಂಖ್ಯೆ: 
ನಅಇ 214 ಎ೦ಎನ್‌ಇ 2015 ದಿ:19.02.2020 ರಲ್ಲಿ 
ನಿರ್ದೇಶಿಸಲಾಗಿದೆ. ಅದರಂತೆ, ರಾಜ್ಯದ ಎಲ್ಲಾ 
ನಗರ ಸ್ನಳೀಯ ಸಂಸ್ಥೆಗಳಿಗೆ ದಿನಾಂಕ: 
31.12.2019 ರವರೆಗೆ ಬಾಕಿ ಉಳಿಸಿಕೊಂಡಿರುವ 
ಗ್ರಂಥಾಲಯ ಕರದ ಮೊತ್ತವನ್ನು ಎಸ್‌ಎಪ್‌ಸಿ 
ಮುಕನಿಧಿಯಿಂಡ ಒಂದು ಬಾರಿಗೆ ಮಾತ್ರ 
ಪಾವತಿಸಲು ತುರ್ತಾಗಿ ಕ್ರಮಕ್ಯೆಗೊಳ್ಳಲು 
ಪೌರಾಡಳಿತ ನಿರ್ದೇಶನಾಲಯದ ವತಿಯಿಂದ 
ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ 
ಸುತ್ತೋಲೆ ಹೊರಡಿಸಿದೆ. 


ನಅಇ 33 ಎಸಿಎಂ೦ 2020 (ಇ) 


ಗ 
7 ದೆಎ. ಏಿಸವರಾಜ) 
ಮೌನ್ಯ ನಗರಾಭಿವೃದ್ಧಿ ಸಚಿವರು 


